| ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


467 


603.2020. 


ಮಾನ್ನ ಪ 


p) 
ಸಚಿವರು 


ಶುಸಂಗೋಪನೆ, ಹಜ್‌ ಹಾಗೂ ವಕ್ಸ್‌ 


pe) poe 
ಕ್ರಸಂ ಪ್ರಶ್ನೆಗಳು ಉತ್ತರಗಳು 
ಅ. | ರಾಜ್ಯದ ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಜೀವರಕ್ಷಕ ಔಷಧಿಗಳ ಹೌದು 


ಕೊರತೆ ಎದುರಾಗಿರುವುದಾಗಿ ಪತ್ರಿಕೆಗಳಲ್ಲಿ ವರದಿ 
ಪ್ರಸಾರವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಆ. | ಪಶುಸಂಗೋಪನಾ ಇಲಾಖೆಗೆ ಔಷಧಿ ಖರೀದಿ ಮಾಡಲು 


ಸರ್ಕಾರದಿಂದ ಅನುಮತಿ ನೀಡಲಾಗಿದೆಯೇ? 


ಸರ್ಕಾರದ ಆದೇಶ ಸಂಖ್ಯೆ ಪಸಂಮೀ 61 ಪಪಾಯೋ 2019 
ದಿ: 22-04-2019 ರನ್ವಯ 2019-20 ನೇ ಸಾಲಿನ 
ಅನುಮೋದಿತ ಕ್ರಿಯಾ ಯೋಜನೆಯಲ್ಲಿ ಪಶುಸಂಗೋಪನಾ 
ಇಲಾಖೆಗೆ ಔಷಧಿ ಖರೀದಿ ಕಾರ್ಯಕ್ರಮವನ್ನು 
ಅನುಷ್ಟಾನಗೊಳಿಸಲು ಅನುಮತಿ ನೀಡಲಾಗಿದೆ. 


ಇ. |ಪಶು ಔಷದಿಗಳಿಗೆ ಇಡೀ ರಾಜ್ಯದಲ್ಲಿ ಏಕರೂಪ ಬೆಲೆ 


ನಿಗದಿಪಡಿಸುವ ಬಗ್ಗೆ ಸರ್ಕಾರದ ನಿಲುವೇನು? 


ರಾಜ್ಯದಲ್ಲಿ ಪಶು ಔಷಧಿಗಳಿಗೆ ಇ-ಟೆಂಡರ್‌ ಮೂಲಕ ಟೆಂಡರ್‌ 
ಆಹ್ಹಾನಿಸಿ ಏಕರೂಪಬೆಲೆ ನಿಗಧಿಪಡಿಸಲಾಗಿದೆ 


ಈ. ಪಶು ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯಾಗದಂತೆ ಮಾಡಲು 


ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ? 


2019-20 ನೇ ಸಾಲಿನಲ್ಲಿ ರಾಜ್ಯ ವಲಯದಡಿ ನಿಗದಿಪಡಿಸಲಾದ 
ಒಟ್ಟು ರೂಃ1970.00 ಲಕ್ಷ ಹಾಗೂ ಜಿಲ್ಲಾ ಪಂಚಾಯತ್‌ 
ನಿಧಿಯಿಂದ ರೂ.30.00ಕೋಟಿಗಳ ಅನುದಾನದಲ್ಲಿ ಪಶುವೈದ್ಯ 
ಸಂಸ್ಥೆಗಳಿಗೆ ಅವಶ್ಯವಿರುವ ಔಷಧಿ,-ರಾಸಾಯನಿಕಗಳು ಮತ್ತು 


go 
2 
ಕ 6: 


ಸಪ್ಲಿಮೆಂಟ್‌ಗಳನ್ನು ಪೂರೈಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. 


ಪಸಂಮೀ 104 ಸಲೆವಿ 2020 


ಪ್ರಭು ಬಿ. ಚವ್ಹಾಣ್‌ 
ಪಶುಸಂಗೋಪನೆ, ಹಜ್‌ ಮತ್ತು ವಕ್ಸ್‌ ಸಚಿವರು, 


